ಕರ್ನಾಟಕ ವಿಧಾನ ಪರಿಷತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 
ಸದಸ್ಯರ ಹೆಸರು 

ಉತ್ತರಿಸುವ ದಿನಾಂಕ 
ಉತ್ತರಿಸುವ ಸಚಿವರು 


+ ON 


1438 

ಶ್ರೀ ಎಸ್‌ ರವಿ (ಸ್ಥಳೀಯ ಸಂಸ್ಥೆಗಳ ಕ್ಷೇತ್ರ 
10-03-2022 

ಗೃಹ ಸಚಿವರು 


ಉತ್ತರ 


2021ನೇ ಸಾಲಿನಲ್ಲಿ ಪೊಲೀ 
ಇನ್ಸ್‌ಪೆಕ್ಟರ್‌(ಸಿವಿಲ್‌) 

ನೇಮಕಾತಿಗಾಗಿ ಎಷ್ಟು 
ಅರ್ಜಿ ಸಲ್ಲಸಿದ್ದಾರೆ; ಇದರಲ್ಲಿ 


2021ನೇ ಸಾಲಿನಲ್ಲಿ ಪೊಲೀಸ್‌ ಸಬ್‌-ಇನ್‌ಪೆಕ್ಸರ್‌ 
(ಸಿವಿಲ್‌) ಹುದ್ದೆಗಳ ನೇಮಕಾತಿ ಸಲುವಾಗಿ 1,28,598 
ಅಭ್ಯರ್ಥಿಗಳು ಅರ್ಜಿಗಳನ್ನು ಸಲ್ಲಿಸಿರುತ್ತಾರೆ. 


“ಪರೀಕ್ಷೆಯಲ್ಲಿ —ಪಾಸಾಹ-- 
ಅಭ್ಯರ್ಥಿಗಳು ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು 
ಬರೆದಿರುತ್ತಾರೆ; (ಮಾಹಿತಿ ನೀಡುವುದು) 


ನನಗ 
ಎಷ್ಟು 


ಪೈಹಿಕ-ಪರೀಕ್ಷೆಯಲ್ಲಿ-ಅರ್ಹರಾದ-54104-ಅಭ್ಯರ್ಥಿಗಳು- 
ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಬರೆದಿರುತ್ತಾರೆ. 


(ಆ) 


ಈ ನೇಮಕಾತಿಗೆ `ಆಯ್ಕೆ``ಮಾಡಲಾದ 
ಪರೀಕ್ಷಾ ಕೇಂದ್ರಗಳೆಷ್ಟು ಈ ಕೇಂದ್ರಗಳಲ್ಲಿ 
ಎಷ್ಟು ಅಭ್ಯರ್ಥಿಗಳು ಪರೀಕ್ಷೆ 
ಬರೆದಿದ್ದಾರೆ;(ಕೇಂದ್ರಾವಾರು 


ಸದರಿ ನೇಮಕಾತಿಗೆ `ಈ *ಳತರಡ್‌7 ಜಿಕ್ಲೆ'7/ 
ನಗರಗಳ ಪರೀಕ್ಷಾ ಕೇಂದ್ರಗಳನ್ನು ಆಯ್ಕೆ ಮಾಡಲಾಗಿರುತ್ತದೆ. 
ಅಭ್ಯರ್ಥಿಗಳ ಸಂಖ್ಯೆ ಮತ್ತು ಫಲಿತಾಂಶದ ವಿವರ ಈ 
ಕೆಳಗಿನಂತೆ ನೀಡಲಾಗಿದೆ. 


ದೂರುಗಳು ಬಂದಿವೆಯೇ; ಬಂದಿದ್ದಲ್ಲಿ, 
ಎಷ್ಟು ದೂರುಗಳು ಸ್ಟೀಕೃತವಾಗಿವೆ ಮತ್ತು 
ಈ ದೂರುಗಳ ಸಂಬಂಧ ಸರ್ಕಾರ 
ಕೈಗೊಂಡಿರುವ 
ಕ್ರಮಗಳೇನು?(ಸಂಪೂರ್ಣ 
ನೀಡುವುದು) 


ವಿವರ 


ಫಲಿತಾಂಶಗಳ ವಿವರ ನೀಡುವುದು) 7 ಅಭರ್ಥಿಗ 7  ಆಯ್ಕೆಯಾಡ 
ಪರೀಕಾ ಕೇಂದ್ರ p 3 
A ಹ ೪ ಸಂಖ್ಯೆ ಅಭ್ಯರ್ಥಿಗಳ ಸಂಖ್ಯೆ 
ಬೆಂಗಳೂರು ನಗರ 13,315 172 
ದಾವಣಗೆರೆ 71528 76 
ಹುಬ್ಬಳ್ಳಿ-ಧಾರವಾಡ 7,760 69 
ನಗರ 
ಕೆಲಬುರಗಿ ನಗರ 8,675 93 
ಮೆಂಗಳೂರು'ನೆಗರ 5360 42 
ಮೈಸೂರು ನಗರ 5,೨75 37 
ತುಮಕೂರು 5,882 56 
ಒಟ್ಟು 54,104 545 
(ಇ) ಈ ನೇಮಕಾತಿಯೆಲ್ಲಿ ಅಕ್ರಮಗಳು ನೇಮಕಾತಿಯಲ್ಲಿ "ಅಕ್ರಮಗಳು `ನೆಡೆದೆಷೌ್‌`ಎಂದು"05 
ವಡೆದಿವೆಯೆಂದು ಅಭ್ಯರ್ಥಿಗಳಿಂದ ಅಭ್ಯರ್ಥಿಗಳು ದೂರುಗಳನ್ನು ಸಲ್ಲಿಸಿರುತ್ತಾರೆ. ಸದರಿ 


ದೂರುಗಳಲ್ಲಿನ ಅಂಶಗಳ ಬಗ್ಗೆ ಹಿರಿಯ ಅಧಿಕಾರಿಗಳು 
ಪರಿಶೀಲಿಸಿದ್ದು, ಆಯ್ಕೆಯಾದ ಅಭ್ಯರ್ಥಿಗಳು ಅವರುಗಳ 
ಅರ್ಹತೆಯ ಮೇಲಿ ಅಂಕಗಳನ್ನು ಪಡೆದಿರುವುದು 
ಕಂಡುಬಂದಿರುತ್ತದೆ. ಹೀಗಾಗಿ ದೂರು ಅರ್ಜಿಗಳಲ್ಲಿ 
ತಿಳಿಸಿರುವಂತೆ ಯಾವುದೇ ಅಕ್ರಮಗಳು ನಡೆದಿರುವುದಿಲ್ಲ. 
ಪೊಲೀಸ್‌ ಇಲಾಖೆಯ 545 ಪಿ.ಎಸ್‌.ಐ ಹುದ್ದೆಗಳ 
ನೇಮಕಾತಿ ಸಂಬಂಧಿಸಿದಂತೆ ದಿನಾಂಕ: 19.01.2022 
ರಂದು ತಾತ್ಕಾಲಿಕ ಆಯ್ಕೆ ಪಟ್ಟಿಯನ್ನು ಪ್ರಕಟಿಸಲಾಗಿರುತ್ತದೆ. 
ಕಲ್ಯಾಣ ಕರ್ನಾಟಕ ಪ್ರದೇಶದ ಕೆಲವು ಅಭ್ಯರ್ಥಿಗಳು ಹಾಗೂ 
ಇತರರಿಂದ ತಾತ್ಕಾಲಿಕ ಆಯ್ಕೆ ಪಟ್ಟಿಗೆ ಆಕ್ಷೇಪಣೆ / 
ಮನವಿಗಳು ಸ್ವೀಕೃತವಾದ ಹಿನ್ನಲೆಯಲ್ಲಿ 545 ಪೊಲೀಸ್‌ 


ಸರಬ್‌ಸಾನ್ಸ್‌ಪ್ಟರ್‌'ಡವಿಲ್‌) ಹುದ್ದೆಗಳ" ನೇಮಕಾತಿ 
ಪ್ರಕ್ರಿಯೆಯನ್ನು ಪರಿಶೀಲಿಸಲು ಸರ್ಕಾರದ ಆದೇಶ ಸಂಖ್ಯೆ: 
ಒಇ 21 ಪಿಇಐ 2022, ದಿನಾಂಕ: 15.02.2022ರಲ್ಲಿ 
ಸರ್ಕಾರದ ಮುಖ್ಯ ಕಾರ್ಯದರ್ಶಿಯವರ ಅಧ್ಯಕ್ಷತೆಯಲ್ಲಿ 
ಉನ್ನತ ಮಟ್ಟದ ಸಮಿತಿಯನ್ನು ರಚಿಸಲಾಗಿರುತ್ತದೆ. ಈ 
ಸಮಿತಿಯು 545 ಪಿ.ಎಸ್‌.ಐ ಹುದ್ದೆಯ ನೇಮಕಾತಿಯ 
ತಾತ್ಕಾಲಿಕ ಆಯ್ಕೆ ಪಟ್ಟಿಯನ್ನು ಸಿಆಸು ಇಲಾಖೆಯು 
ಕಾಲಕಾಲಕ್ಕೆ ಹೊರಡಿಸಿರುವ ಸುತ್ತೋಲೆಗಳನ್ನ್ವಯ ಪರಿಶೀಲಿಸಿ 
ನೇಮಕಾತಿ ಪ್ರಕ್ರಿಯೆಯನ್ನು ನಡೆಸಲಾಗಿದೆಯೇ? ಎಂಬ ಬಗ್ಗೆ 
ವರದಿ ಸಲ್ಲಿಸಲು ಸೂಚಿಸಲಾಗಿತ್ತು. ಸದರಿ ಸಮಿತಿಯ ವರದಿ 
ಸರ್ಕಾರದ ಮಟ್ಟದಲ್ಲಿ ಪರಿಶೀಲನೆಯಲ್ಲಿ ಇರುತ್ತದೆ. 


ಸಂಖ್ಯೆ: ಒಇ 44 ಪೀಐಇಐ 2022. 


KN Aಂ [SN 
on 


ಗೃಹ ಸಚಿವರು 


